ಕರ್ನಾಟಕ ವಿಧಾನ ಪರಿಷತ್ತು 
140ನೇ ಅಧಿವೇಶನ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


254 (256) 

ಶ್ರೀ ಕೆ.ಸಿ. ಕೊಂಡಯ್ಯ (ಸ್ಥಳೀಯ ಸಂಸ್ಥೆಗಳಿಂದ 
ಚುನಾಯಿತರಾದವರು) 

04-03-2020 

ಮಾನ್ಯ ಉಪಮುಖ್ಯಮಂತ್ರಿಗಳು, 

(ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ) 


ಹಕ್ಕ ಕಹತಪ್‌ 


ಉತರ 


ಮಂಡ್ಯ "ಜಿಲ್ಲೆ `' ನಾಗಮಂಗಲ ತಾಲ್ಲೂಕು 
ವ್ಯಾಪ್ತಿಯ ಕೆಲವು ಗ್ರಾಮಗಳಲ್ಲಿ ಕರ್ನಾಟಕ 
ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ 


ಕೆಶಿಪ್‌-3 ಯೋಜನೆಗೆ ಅವಶ್ಯವಿರುವ 
ಜಮೀನನ್ನು ಭೂ ಮಾಲೀಕರಿಂದ 
ಖರೀದಿಸುವ ಪ್ರಕ್ರಿಯೆ ಯಾವ 
ಹಂತದಲ್ಲಿದೆ. 


ಕಪ್‌ ರ `` ಯೋಜನೆಯ `'ಮಾಗಔಯಿಂದ್‌ ಸೋಮವಾರ 
ಪೇಟೆವರೆಗೆ ರಾಜ್ಯ ಹೆದ್ದಾರಿ ರಸ್ತೆ ನಾಗಮಂಗಲ ತಾಲ್ಲೂಕಿನಲ್ಲಿ 
ಹಾದು ಹೋಗುತ್ತಿದ್ದು, ಒಟ್ಟು 613 ಸರ್ವೆ ನಂಬರ್‌ ಗಳಲ್ಲಿ 
66.00 ಎಕರೆ ಖಾಸಗಿ ಜಮೀನು ಅವಶ್ಯವಿದೆ. ಈ ಪೈಕಿ 380 
ಸರ್ವೆ ನಂಬರ್‌ಗಳಲ್ಲಿ ಒಟ್ಟು 31-0425 ಎ-ಗು ಜಮೀನು 
ನೋಂದಣಿಯಾಗಿದ್ದು, ಉಳಿಕೆ 233 ಸರ್ವೆ ನಂಬರ್‌ಗಳಲ್ಲಿ 
ಒಟ್ಟು 24-35.75 ಎಕರೆ ನೋಂದಣಿಯಾಗಲು ಬಾಕಿ ಇದೆ. 
ಬಾಕ8 ಇರುವ ಪ್ರಕರಣಗಳು ತಾಲ್ಲೂಕು ಕಛೇರಿ, 
ಎ.ಡಿ.ಎಲ್‌.ಆರ್‌ ಕಛೇರಿಗಳಲ್ಲಿ ವಿವಿಧ ಹಂತಗಳಲ್ಲಿ ಬಾಕಿ 
ಇರುತ್ತದೆ. 


ನಾಗಮಂಗಲ ತಾಲ್ಲೂಕು ದೇವಲಾಪುರ ಹೋಬಳಿಯಲ್ಲಿ `ಈ 


ನಾಗಮಂಗಲ" ತಾಲ್ಲೂಕು `'ದೇವಲಾಪರ 
ಹೋಬಳಿಯಲ್ಲಿ ಈ ಯೋಜನೆಗೆ ಎಷ್ಟು 
ಜಮೀನು ಖರೀದಿಯಾಗಿದೆ. ಪರಿಹಾರ 
ವಿತರಿಸಲಾಗಿದೆ. ಪರಿಹಾರ ಹಣಕ್ಕಾಗಿ 
ಮಧ್ಯವರ್ತಿಗಳು ಒತ್ತಡ ತರುತ್ತಿರಬ 

ಹುದೇ. 


ಕೆಳಕಂಡಂತೆ ಜಮೀನು ಖರೀದಿ ಆಗಬೇಕಾಗಿದ್ದು, ವಿವರ 
ಕೆಳಕಂಡಂತಿವೆ : 


ಕ್ರ ಗ್ರಾಮ ಖರೀದಿಸಚೇಕಾದ'] ಖರೀದಿಯಾಗಿರುವ 

ಸಂ. ವಿಸ್ತೀರ್ಣ ವಿಸ್ತೀರ್ಣ 
(ಎಕರೆ/ಗುಂಟೆ) | (ಎಕರೆ/ಗುಂಟೆ) 

1 |ದೇವಲಾಷುರ 11-30.50 05-0175 
z ಕುಡುಗಬಾಳು 20-33.75 02-32.50 
3 ಶೆಟ್ಟಿಹಳ್ಳಿ 05-27.00 02-36.25 
4. | ತಿಬ್ಬನಹಳ್ಳಿ 03-15.50 01-20.25 
5 ತಟ್ಟಹಳ್ಳಿ 07-09.00 01-02.00 
ಬಟ್ಟು 48-35.75 13-12.75 


ಈ ಯೋಜನೆಗೆ 13-12.75 ಎಕರೆ/ಗುಂಟೆ ಜಮೀನು ಖರೀದಿ 
ಆಗಿದ್ದು ಈ ಬಾಬ್ದು ರೂ.3.25 ಕೋಟಿಗಳನ್ನು ವಿತರಿಸಲಾಗಿದೆ. 
ಪರಿಹಾರ ಹಣಕ್ಕಾಗಿ ಮಧ್ಯವರ್ತಿಗಳು ಒತ್ತಡ ತಂದಿರುವುದು 
ಕಂಡುಬಂದಿರುವುದಿಲ್ಲ. 


ಮಂಡ್ಯ ಜಿಲ್ಲೆಯ ನಾಗಮೆಂಗಲ 
ತಾಲ್ಲೂಕು, ದೇವಲಾಪುರ ಹೋಬಳಿ, 
ಕುಡುಗುಬಾಳು ಗ್ರಾಮದಲ್ಲಿ ಸ.ನಂ.24/ಸಿ 
ನಲ್ಲಿ 0-25.00 ಗುಂಟೆ ಜಮೀನಿನ 
ಮಾಲೀಕರಾದ ಬಡ ರೈತ ಮಹಿಳೆಯ 0- 
15.00 ಗುಂಟೆ ಜಮೀನು ಭೂಸ್ಥಾಧೀನಕ್ಕೆ 
ಪರಿಹಾರ ಹಣವನ್ನು ವಿತರಿಸಲಾಗಿದೆಯೇ. 


[ಮಂಡ್ಯ `` ಜಿ್ಲೆಯೆ`' ನಾಗಮಂಗಲ ತಾಲ್ಲೂಕು, ದೇವಲಾಪುರ 


ಹೋಬಳಿ, ಕುಡುಗುಬಾಳು ಗ್ರಾಮದಲ್ಲಿ ಸ.ನಂ.24/ಸಿ ರ 
0-25 ಗುಂಟಿ ಜಮೀನಿನ ಪೈಕಿ 0-15 ಗುಂಟೆ ಜಮೀನು 
ಸಂಬಂಧ ಭೂಸ್ಥಾಧೀನ ಪರಿಹಾರ ಹಣ ಪಾವತಿಸಲು 
ಪ್ರಕರಣವು 11ಇ ನಕ್ಷೆ ಪಡೆಯಲು ಬಾಕಿ ಇದ್ದು ಶೀಘ್ರವಾಗಿ 
ಪರಿಹಾರ ವಿತರಿಸಲು ಕ್ರಮ ಕೈಗೊಳ್ಳಲಾಗುವುದು. 


ಘಿ 


4'7ಈ ಮಧ್ಯೆ ಕೆಲವು ಮಧ್ಯವರ್ತಿಗಳು | ಸದರಿ ಸನಂ. ಪರಿಹಾರ ಹಣಕ್ಕಾಗಿ ಮಧ್ಯವರ್ತಿಗಳು 


ಪರಿಹಾರ ಹಣಕ್ಕಾಗಿ ಈ ಮಹಿಳೆಗೆ ಮೋಸ | ಫ್ರಯ್ದತ್ರಸಿರುವುದು ಕಂಡುಬಂದಿರುವುದಿಲ್ಲ. 
ಮಾಡುವ ಸಲುವಾಗಿ ಸರ್ವೆ ರ ಈ 
ನಂ.24/ಬಿಪಿ। ಎಂದು ಖಾತೆ ತೆರೆಯಿಸಿ,|* ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿರುವುದು 
ಪರಿಹಾರ ಹಣಕ್ಕಾಗಿ ಪ್ರಯತ್ನಿಸುತ್ತಿರುವುದು | ಕಂಡುಬಂದಿರುವುದಿಲ್ಲ. 

ಸರ್ಕಾರದ ಗಮನಕ್ಕೆ ಬಂದಿದೆಯೇ: |*೪ ಸನಂ. 24/ಬಿ ಆರ್‌.ಟಿ.ಸಿ. ಹಾಗೂ ಆಕಾರಬಂದ್‌ 


ಇದರಲ್ಲಿ ಅಧಿಕಾರಿಗಳು ಪರಿಶೀಲಿಸಲಾಗಿ 24/ಬಿ ಆರ್‌.ಟಿ.ಸಿ. ಇರುವುದಿಲ್ಲ. 
ತಾಪಸಿ: RS * ಸನಂ.24/ಬಿಪಿಿಿ 0-25 ಗುಂಟೆ ನಂದಿನಿ ಕೋಂ 
ಯಾತ  ಹೆಸಡಿಸಲ್ಲಿದೆ: ಎಷ್ಟು | ಚಿಕ್ಕಜಬೋರೇಗೌಡ ರವರಿಗೆ ಎಂ.ಆರ್‌:13/2000-01 ರಂತೆ 


ವರ್ಷಗಳಿಂದಿದೆ: ಸ.ನಂ.24/ಬಿಪಿ] ಎಂದು ಮಂಜುಳ ಕೋಂ ವರದರಾಜು ರವರಿಂದ 
ಯಾರಿಂದ ಯಾರಿಗೆ ಖಾತೆ ವರ್ಗಾವಣೆ ಖಾತೆಯಾಗಿರುತದೆ. 
ಗೊಂಡಿದೆ. f 


ಸಂಖ್ಯೆಲೋಇ £-32 ಇಎಪಿ 2020 yn 


(ಗೋವಿಂದ ಎ6. ಕಾರಜೋಳ) 
ಮಾನ್ಯ ಆಪಮುಖ್ಯಮಂತ್ರಿಗಳು, 
(ಲೋಕೋಪಯೋಗಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ) 


